ಚುಕ್ಕೆ ಗುರುತಿಲ್ಲದ ಪಶ್ನೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


FA 


ಕರ್ನಾಟಕ ವಿಧಾನ ಪರಿಷತ್ತು 


Re 
ಸಂಖ್ಯೆ 


1442 (1688) 


ಶ್ರೀ. ಮುನಿರಾಜು ಗೌಡ ಪಿ.ಎಂ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
14.03.2022 j 
ಪ್ರವಾಸೋದ್ಯಮ ಹಾಗೂ 


ಪರಿಸರ ಮತ್ತು 


ಜೀವಿಪರಿಸ್ಥಿತಿ ಸಚಿವರು. 


ಸ್ನ 


(WW 


ರಾಜ್ಯದಲ್ಲಿ 
ಮಂಡಳಿಯಿಂದ 


ಮಾಲಿನ್ಯ ನಿಯಂತ್ರಣ 


ಕಡ್ಡಾಯವಾಗಿ 


ಅನುಮೋದನೆ ಪಡೆದ ನಂತರವೇ ಚೈವಿಕ | 


ತ್ಯಾಜ್ಯದ ವೈಜ್ಞಾನಿಕ ವಿಲೇವಾರಿ ಘಟಕಗಳು 


ಸ್ಥಾಪಿಸಿ ಕಾರ್ಯಾಚರಣೆ ಮಾಡಬೇಕೆನ್ನುವ 
ನಿಯಮ ಜಾರಿಯಲ್ಲಿದೆಯೇ; 


ಹೌದು. 


ಆ) 


ಹಾಗಿದ್ದಲ್ಲಿ, ಮಾಲಿನ್ಯ ನಿಯಂತ್ರಣ 
ಮಂಡಳಿಯಿಂದ ಒಟ್ಟು ಎಷ್ಟು ಜೈವಿಕ 
ತ್ಯಾಜ್ಯದ ವೈಜ್ಞಾನಿಕ ವಿಲೇವಾರಿ ಫಟತಗಿಳ 
ಸ್ಥಾಪನೆ ಮತ್ತು ಕಾರ್ಯಾಚರಣೆಗೆ ಅನುಮತಿ 
ನೀಡಲಾಗಿದೆ; ? 


ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ವಂಡ್‌ಯಂದ 
ಒಟ್ಟು 26 ಜೈವಿಕ ತ್ಯಾಜ್ಯದ ವೈಜ್ಞಾನಿಕ ವಿಲೇವಾರಿ ಘಟಕಗಳ 
ಸ್ಥಾಪನೆ ಮತ್ತು ಕಾರ್ಯಾಚರಣೆಗೆ ಅನುಮತಿ ನೀಡಲಾಗಿದ್ದು, 
ಪ್ರಸ್ತುತ 25 ವಿಲೇವಾರಿ ಘಟಕಗಳು ಚಾಲ್ತಿಯಲ್ಲಿರುತ್ತವೆ. 


\ 


ತ 


್ಯ ನೆಗರ ಮತ್ತು ಗಾಮೀಣ 
ಪ್ರದೇಶಗಳಲ್ಲಿ ಇರುವ ಎಲ್ಲಾ ಆಸ್ಪತ್ರೆಗಳು 


ಮತ್ತು ಶುಶ್ರೂಷ ಕೇಂದ್ರಗಳಿಂದ ಪ್ರತಿ ದಿನಕ್ಕೆ 


ಸರಾಸರಿ ಒಟ್ಟು ಎಷ್ಟು ಪ್ರಮಾಣದ ಜೈವಿಕ 
ತ್ಯಾಜ್ಯ ಉತ್ಪಾದನೆಯಾಗುತ್ತದೆ ಎಂಬ ಬಗ್ಗೆ 
ಮಾಹಿತಿ ಸಂಗಹಿಸಲಾಗುತ್ತಿದೆಯೇ, 
ಸಂಗಹಿಸಿದ್ದಲ್ಲಿ, ದಿನಂಪ್ರತಿ ರಾಜ್ಯದಲ್ಲಿ 
ಉತ್ಪಾದನೆಯಾಗುವ ಸರಾಸರಿ ಜೈವಿಕ 
ತ್ಯಾಜ್ಯದ ಪ್ರಮಾಣ ಎಷ್ಟು? 


ಹೌದು, 


ದಿನಂಪ್ರತಿ ರಾಜ್ಯದಲ್ಲಿ 
ಉತ್ಪಾದನೆಯಾಗುತ್ತಿರುತ್ತದೆ. 


82,604 ಕೆಜಿ ಜೈವಿಕ ತ್ವಾಜ್ಯ 
ಬಿದಿ 


ಈ) 


. ವಿಲೇವಾರಿ 
ಕಾಲಮಿತಿಯಲ್ಲಿ ವಿಲೇವಾರಿ ಮಾಡುವಷ್ಟು | 


ರಾಜ್ಯದಲ್ಲಿ ದಿನಂಪ್ರತಿ ಉತ್ಪಾದನೆಯಾಗುವ 
ಜೈವಿಕ ತ್ಯಾಜ್ಯವನ್ನು ವೈಜ್ಞಾನಿಕ ರೀತಿಯಲ್ಲಿ 

" ಮಾಡಲು ಇರುವ 
ಸಾಮರ್ಥ್ಯ ರಾಜ್ಯದಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಜೈವಿಕ ತ್ಯಾಜ್ಯ ವಿಲೇವಾರಿ 
ಘಟಕಗಳಿಗೆ ಇದೆಯೆ; ' 


ರಾವ್ಯದಕ್ಷ ಪಾಕ್ರಯಕ್ನರುವ 75 ೃನ್‌ ೃ್ಯರ ವೃಷ 
ವಿಲೇವಾರಿ ಘಟಕಗಳ ಒಟ್ಟು ಸಾಮರ್ಥ್ಯ ದಿನಂಪ್ರತಿ 90,480 
ಆಗಿದ್ದು, ಜೈವಿಕ ತ್ಯಾಜ್ಯವನ್ನು ವೈಜ್ಞಾನಿಕ ರೀತಿಯಲ್ಲಿ 
ವಿಲೇವಾರಿ ಮಾಡಲು ಇರುವ ಕಾಲಮಿತಿಯಲ್ಲಿ ವಿಲೇವಾರಿ 
ಮಾಡುವಷ್ಟು ಸಾಮರ್ಥ್ಯವಿರುತ್ತದೆ. 


೫ 


ಲು) | ಇದಲ್ಲಿ. ರಾಜ್ಯದಲ್ಲಿ ಉತ್ಪಾನೆಯಾಗುವ | ಕೆಲವೊಮ್ಮೆ ಅವೈಜ್ಞಾನಿಕವಾಗಿ ಜೈವಿಕ ತ್ಯಾಜ್ಯವನ್ನು ವಿಲೇವಾರಿ 
ಜೈವಿಕ ತ್ಯಾಜ್ಯವು ವೈಜ್ಞಾನಿಕ ರೀತಿಯ | ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 

ವಿಲೇವಾರಿ ಘಟಕಗಳ ಲಭ್ಯತೆ ' 
ಕೊರತೆಯಿಂದಾನ್ಸಿ ಅವೈಜ್ಞಾನಿಕ ರೀತಿಯಲ್ಲಿ 
ಬೇಕಾಬಿಟ್ಟಿಯಾಗಿ ಖಾಲಿ ಜಾಗಗಳಲ್ಲಿ 
ವಿಲೇವಾರಿ ಮಾಡುವ ಸಾಧ್ಯತೆ 
ಇರುವುದರಿಂದ ಸಾರ್ವಜನಿಕರ ಆರೋಗ್ಯದ 
ಮೇಲೆ ದುಷ್ಟರಿಣಾಮ ಉಂಟಾಗುವ ಸಾಧ್ಯತೆ 
ಇರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; 
\ 
| ಕ) | ಬಂದದ್ಧಕ್ಷ "ಈ ಸಮಸ್ಯದಾನ್ನಾ ನವಕಸವ ಈ ಇಪ್‌ಹನ್ನ ವಾವ ನಿಚ್ನನ್ಲ್‌ ರ್ನಾಟ್‌ರಾಜ್ಯ' 
' ನಿಟ್ಟಿನಲ್ಲಿ ಸರ್ಕಾರವು ಕೈಗೊಳ್ಳುತ್ತಿರುವ | ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕಾನೂನು ರೀತ್ಯಾ | 
ಕ್ರಮಗಳೇನು? ಸಂಬಂಧಿಸಿದ ಸಂಸ್ಥೆಗೆ ನೋಟೀಸ್‌ ಜಾರಿಮಾಡಿ, ಮೌಖಿಕ 


ವಿಚಾರಣೆ ನಡೆಸಿ ತ ತಸ್ಥರೆಂದು ಸಾಬೀತಾದಲ್ಲಿ ಅಂತಹ 
'ಂಸ್ಥೆಯ / ವ್ಯಕ್ತಿಯ ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆ 
ಹೂಡಲಾಗುವುದು ಅಥವಾ . ಸಂಬಂಧಿಸಿದ ಹೋಲಿಸ್‌ 
ಣೆಯಲ್ಲಿ ದೂರು ದಾಖಲಿಸಲಾಗುವುದು. 


9 


೦ಖ್ರೆೇ ಅಪಜೀ 53 'ಇಎನ್‌ಜಿ 2022 


uy N 
| WE 
(ಆನಂದ್‌ ಸಿಂಗ್‌) 
ದೃಮ ಹಾಗೂ ಪರಿಸರ 


ಜೀವಿಪರಿಸ್ಥಿತಿ ಸಚಿವರು. 


